Kerala Gazette No. 26 dated 29th June 2021 . 

. 


PART I 


Section iji 


सत्यमेव जयते 


) 


OTO 


CS 


KERALA 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಎಚ್ ) ಇಲಾಖೆ 


ಅಧಿಸೂಚನೆ 


2019 ಜನವರಿ 7 , 


ನಂಬ್ರ 6746 / ಲೆಗ್ , ಎಚ್ 1 / 2018 / ಕಾನೂನು , ತಿರುವನಂತಪುರಂ , 


1194 ಧನು 23 
1940 ಪುಷ್ಯ 17 . 


2019 ಜನವರಿ 7 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ 
ಈ ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಮೂಲಕ 
ಪ್ರಕಟಿಸಲಾಗುವುದು . 


ಈ . 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ . ಜಿ . ಹರೀಂದ್ರನಾಥ್ , 
ಕಾನೂನು ಕಾರ್ಯದರ್ಶಿ . 


G 40 / 2019 / GPC . 


35 


2 


2019 ರ 1 ನೇ ನಂಬ್ರ ಅಧ್ಯಾದೇಶ 


2018 ರ ಕೇರಳ ಸಹಕಾರಿ ಆಸ್ಪತ್ರೆ ಸಮುಚ್ಚಯ ಹಾಗೂ ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿ 
( ಕಾರ್ಯ ನಿರ್ವಹಣೆ ಹಾಗೂ ಆಡಳಿತ ನಿರ್ವಹಣೆಯನ್ನು ಹಿಸಿಕೊಳ್ಳುವಿಕೆ ) ಅಧ್ಯಾದೇಶ 


ಭಾರತ ಗಣರಾಜ್ಯದ ಅರುವತ್ತೊಂಭತ್ತನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರು 

ಪ್ರಖ್ಯಾಪಿಸಿದುದು 


ಕಣ್ಣೂರು ಜಿಲ್ಲೆಯ ಪರಿಯಾರಂನಲ್ಲಿರುವ ಸಹಕಾರಿ ಆಸ್ಪತ್ರೆ ಸಮುಚ್ಚಯ ಹಾಗೂ 
ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿಯು ನಡೆಸುವ ವೈದ್ಯಕೀಯ ಕಾಲೇಜಿನ 
ಹಾಗೂ ಆಸ್ಪತ್ರೆಯ ದಕ್ಷ ಕಾರ್ಯ ನಿರ್ವಹಣೆಯನ್ನು ದೃಢಪಡಿಸುವುದಕ್ಕಾಗಿ 
ಸಹಕಾರಿ ಆಸ್ಪತ್ರೆ ಸಮುಚ್ಛಯದ ಹಾಗೂ ವೈದ್ಯಕೀಯ ವಿಜ್ಞಾನಗಳ 
ಅಕಾಡೆಮಿಯ ಕಾರ್ಯ ನಿರ್ವಹಣೆಯನ್ನು ವಹಿಸಿಕೊಳ್ಳುವುದಕ್ಕೂ 
ಅದಕ್ಕೆ ಸಂಬಂಧಪಟ್ಟ ಅಥವಾ ಅನುಷಂಗಿಕವಾದ ವಿಷಯಗಳಿಗೂ 

ಬೇಕಾಗಿ ವ್ಯವಸ್ಥೆಮಾಡುವುದಕ್ಕಿರುವ 


ಒಂದು 


ಅಧ್ಯಾದೇಶ 


ಪೀಠಿಕೆ -2018 ರ ಕೇರಳ ಸಹಕಾರಿ ಆಸ್ಪತ್ರೆ ಸಮುಚ್ಛಯ ಹಾಗೂ ವೈದ್ಯಕೀಯ 
ವಿಜ್ಞಾನಗಳ ಅಕಾಡೆಮಿ 

( ಕಾರ್ಯ ನಿರ್ವಹಣೆ ಹಾಗೂ ಆಡಳಿತ ನಿರ್ವಹಣೆಯನ್ನು 
ವಹಿಸಿಕೊಳ್ಳುವಿಕೆ ) ಅಧ್ಯಾದೇಶ ( 2018 ರ 33 ) ವನ್ನು 2018 ಏಪ್ರಿಲ್ 14 ನೇ ದಿನಾಂಕದಂದು 
ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದುದರಿಂದಲೂ , 


2018 ಜೂನ್ 4 ನೇ ದಿನಾಂಕದಂದು ಆರಂಭವಾಗಿ 2018 ಜೂನ್ 25 ನೇ 
ದಿನಾಂಕದಂದು ಮುಕ್ತಾಯಗೊಂಡ ಕೇರಳ ವಿಧಾನಸಭೆಯ ಅಧಿವೇಶನಕಾಲದಲ್ಲಿ ಪ್ರಸ್ತುತ 
ಅಧ್ಯಾದೇಶಕ್ಕೆ ಬದಲಾಗಿ ವಿಧಾನಸಭೆಯ ಒಂದು ಅಧಿನಿಯಮವನ್ನು ತರುವುದಕ್ಕಿರುವ ಒಂದು 
ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಲು ಹಾಗೂ ಅಂಗೀಕರಿಸಲು ಸಾಧ್ಯವಾಗದುದರಿಂದಲೂ 


36 


3 


ಪ್ರಸ್ತುತ ಅಧ್ಯಾದೇಶದ ಉಪಬಂಧಗಳನ್ನು ಚಾಲ್ತಿಯಲ್ಲಿರಿಸುವುದಕ್ಕಾಗಿ 2018 ರ ಕೇರಳ 
ಸಹಕಾರಿ ಆಸ್ಪತ್ರೆ ಸಮುಚ್ಛಯ ಹಾಗೂ ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿ 
( ಕಾರ್ಯ ನಿರ್ವಹಣೆ ಹಾಗೂ ಆಡಳಿತ ನಿರ್ವಹಣೆಯನ್ನು ವಹಿಸಿಕೊಳ್ಳುವಿಕೆ ) ಅಧ್ಯಾದೇಶ 
( 2018 ರ 41 ) ವನ್ನು 2018 ಜುಲೈ 6 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು 
ಪ್ರಖ್ಯಾಪಿಸಿದುದರಿಂದಲೂ 


2018 ಆಗಸ್ಟ್ 30 ನೇ ದಿನಾಂಕದಂದು ಆರಂಭವಾಗಿ ಅದೇ ದಿನ ಮುಕ್ತಾಯಗೊಂಡ 
ಕೇರಳ ವಿಧಾನಸಭೆಯ ಅಧಿವೇಶನಕಾಲದಲ್ಲಿ ಪ್ರಸ್ತುತ ಅಧ್ಯಾದೇಶಕ್ಕೆ ಬದಲಾಗಿ ವಿಧಾನಸಭೆಯ 
ಒಂದು ಅಧಿನಿಯಮವನ್ನು ತರುವುದಕ್ಕಿರುವ ಒಂದು ಮಸೂದೆಯನ್ನು ವಿಧಾನಸಭೆಯಲ್ಲಿ 
ಮಂಡಿಸಲು ಹಾಗೂ ಅಂಗೀಕರಿಸಲು ಸಾಧ್ಯವಾಗದುದರಿಂದಲೂ , 

ಪ್ರಸ್ತುತ ಅಧ್ಯಾದೇಶದ ಉಪಬಂಧಗಳನ್ನು ಚಾಲ್ತಿಯಲ್ಲಿರಿಸುವುದಕ್ಕಾಗಿ 2018 ರ ಕೇರಳ 
ಸಹಕಾರಿ ಆಸ್ಪತ್ರೆ ಸಮುಚ್ಚಯ ಹಾಗೂ ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿ ( ಕಾರ್ಯ 
ನಿರ್ವಹಣೆ ಹಾಗೂ ಆಡಳಿತ ನಿರ್ವಹಣೆಯನ್ನು ವಹಿಸಿಕೊಳ್ಳುವಿಕೆ ) ಅಧ್ಯಾದೇಶ ( 2018 ರ 45 ) ವನ್ನು 
2018 ಸೆಪ್ಟೆಂಬರ್ 12 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದುದರಿಂದಲೂ , 

2018 ನವೆಂಬರ್‌ 27 ನೇ ದಿನಾಂಕದಂದು ಆರಂಭವಾಗಿ 2018 ಡಿಸೆಂಬರ್ 13 ನೇ 
ದಿನಾಂಕದಂದು ಮುಕ್ತಾಯಗೊಂಡ ಕೇರಳ ವಿಧಾನಸಭೆಯ ಅಧಿವೇಶನಕಾಲದಲ್ಲಿ ಪ್ರಸ್ತುತ 
ಅಧ್ಯಾದೇಶಕ್ಕೆ ಬದಲಾಗಿ ವಿಧಾನಸಭೆಯ ಒಂದು ಅಧಿನಿಯಮವನ್ನು ತರುವುದಕ್ಕಿರುವ ಒಂದು 
ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಲು ಹಾಗೂ ಅಂಗೀಕರಿಸಲು ಸಾಧ್ಯವಾಗದುದರಿಂದಲೂ 

ಭಾರತ ಸಂವಿಧಾನದ 213 ನೇ ಅನುಚ್ಛೇದದ ( 2 ) ನೇ ಖಂಡದ ( ಎ ) ಉಪ - ಖಂಡದ 
ಪ್ರಕಾರ , 2018 ರ ಕೇರಳ ಸಹಕಾರಿ ಆಸ್ಪತ್ರೆ ಸಮುಚ್ಛಯ ಹಾಗೂ ವೈದ್ಯಕೀಯ ವಿಜ್ಞಾನಗಳ 
ಅಕಾಡೆಮಿ ( ಕಾರ್ಯ ನಿರ್ವಹಣೆ ಹಾಗೂ ಆಡಳಿತ ನಿರ್ವಹಣೆಯನ್ನು ವಹಿಸಿಕೊಳ್ಳುವಿಕೆ ) 
ಅಧ್ಯಾದೇಶ ( 2018 ರ 45 ) ವು 2019 

8 ನೆ ದಿನಾ ೦ ಕದ ೦ ದು 
ಜಾರಿಯಲ್ಲಿಲ್ಲದಾಗುವುದರಿಂದಲೂ ; 

ಪ್ರಸ್ತುತ ಅಧ್ಯಾದೇಶದ ಉಪಬಂಧಗಳನ್ನು ಚಾಲ್ತಿಯಲ್ಲಿರಿಸದಿದ್ದಲ್ಲಿ ತೊಂದರೆಗಳು 
ಉಂಟಾಗಬಹುದಾದುದರಿಂದಲೂ , 


ಜನ ವ ರಿ 


37 


4 


1 . 


2 . 


ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದಲು ಮತ್ತು ತಾನು ತ್ವರಿತ 
ಕ್ರಮವನ್ನು ಕೈಗೊಳ್ಳಲು ಅಗತ್ಯವಾದ ಸನ್ನಿವೇಶವು ಅಸ್ತಿತ್ವದಲ್ಲಿದೆಯೆಂದು ಕೇರಳ ರಾಜ್ಯಪಾಲರಿಗೆ 
ಮನವರಿಕೆಯಾಗಿರುವುದರಿಂದಲೂ , 

ಈಗ , ಆದುದರಿಂದ , ಭಾರತ ಸಂವಿಧಾನದ 213 ನೇ ಅನುಚ್ಛೇದದ ಖಂಡ ( 1 ) ರ 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ , ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸಲು ಇಚ್ಛಿಸುವರು : 

ಸಣ್ಣ ಹೆಸರು ಮತ್ತು ಪ್ರಾರಂಭ . ( 1 ) ಈ ಅಧ್ಯಾದೇಶವನ್ನು 2018 ರ ಕೇರಳ 
ಸಹಕಾರಿ ಆಸ್ಪತ್ರೆ ಸಮುಚ್ಛಯ ಹಾಗೂ ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿ ( ಕಾರ್ಯ ನಿರ್ವಹಣೆ 
ಹಾಗೂ ಆಡಳಿತ ನಿರ್ವಹಣೆಯನ್ನು ವಹಿಸಿಕೊಳ್ಳುವಿಕೆ ) ಅಧ್ಯಾದೇಶವೆಂದು ಕರೆಯಬಹುದು . 

( 2 ) ಇದು 2018 ಏಪ್ರಿಲ್ 14 ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು . 

ನಿರ್ವಚನಗಳು . ಈ ಅಧ್ಯಾದೇಶದಲ್ಲಿ ಸಂದರ್ಭವು ಇತರ ರೀತಿಯಲ್ಲಿ 
ಅಗತ್ಯಪಡಿಸದಿದ್ದಲ್ಲಿ , 

( ಎ ) “ ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿ ” ಎಂದರೆ ಕಣ್ಣೂರು ಜಿಲ್ಲೆಯ 
ಪರಿಯಾರಂನಲ್ಲಿನ ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿ ಎಂದರ್ಥ ಹಾಗೂ 1860 ರ ಸಂಘಗಳ 
ನೋಂದಣಿ ಅಧಿನಿಯಮ ( 1860 ರ XXI ನೇ ಕೇಂದ್ರ ಅಧಿನಿಯಮ ) ದ ಕೆಳಗೆ 1993 ರ 
503 ನೇ ನಂಬ್ರ ನೋಂದಣಿ ಸರ್ಟಿಫಿಕೇಟಿನೊಂದಿಗೆ ನೋಂದಣಿ ಮಾಡಲ್ಪಟ್ಟಿರುವುದಾದ ಸೊಸೈಟಿ 
ಎಂದರ್ಥ ; 

( ಬಿ ) “ ಸಹಕಾರಿ ಆಸ್ಪತ್ರೆ ಸಮುಚ್ಛಯ ” ಎಂದರೆ 1969 ರ ಕೇರಳ ಸಹಕಾರಿ 
ಸ ೦ ಘ ಅಧಿನಿಯಮ ( 1969 ರ 21 ) ದ ಕೆಳಗೆ 4386 ನೇ ನಂಬ್ರ ನೋಂದಣಿ 
ಸರ್ಟಿಫೀಕೆಟಿನೊಂದಿಗೆ ನೋಂದಣಿ ಮಾಡಲ್ಪಟ್ಟ ಕಣ್ಣೂರಿನ ಕೇರಳ ರಾಜ್ಯ ಸಹಕಾರಿ ಆಸ್ಪತ್ರೆ 
ಸಮುಚ್ಛಯ ಹಾಗೂ ಸೆಂಟರ್ ಫೋರ್ ಅಡ್ವಾನ್ಸ್ ಮೆಡಿಕಲ್ ಸರ್ವಿಸಸ್ ಲಿಮಿಟೆಡ್ 
ಎಂದು ಕರೆಯಲ್ಪಡುವ ಸಹಕಾರಿ ಸಂಘ ಎಂದರ್ಥ ; 

ಸಿ ) ಸಂಸ್ಥೆ ” ಎಂದರೆ ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿಯ ಮೆಮೋರಂಡಂ 
ಓಫ್ ಅಸೋಸಿಯೇಷನಿನ , ನಿಯಮಗಳ ಹಾಗೂ ರೆಗ್ಯುಲೇಶನುಗಳ ಪ್ರಕಾರ ಸ್ಥಾಪಿಸಿರುವ 
ಪರಿಯಾರಂ ವೈದ್ಯಕೀಯ ಕಾಲೇಜು , ಸಹಕಾರಿ ಆಸ್ಪತ್ರೆ ಸಮುಚ್ಛಯದೊಳಗೆ ಸ್ಥಾಪಿಸಲ್ಪಟ್ಟಿರುವ 

38 


5 


ಆಸ್ಪತ್ರೆ ಹಾಗೂ ಅದಕ್ಕೆ ಸಂಬಂಧಪಟ್ಟದ್ದೂ ಅದಕ್ಕಾಗಿ ಉಪಯೋಗಿಸುವುದಾದ ಡಿಸ್ಪೆನ್ಸರಿಗಳೂ 
ಎಂದರ್ಥ ಹಾಗೂ ಅದರಲ್ಲಿ ವೈದ್ಯಕೀಯ ಕಾಲೇಜೂ ಆಸ್ಪತ್ರೆಗೆ ಸಂಬಂಧಪಟ್ಟದ್ದೋ 
ಸೇರಿಸಿಕೊಂಡದ್ದೋ ಅನುಬಂಧವಾದದ್ದೋ ಉಪಯೋಗಿಸುವ ಎಲ್ಲಾ ಕಟ್ಟಡಗಳೂ ಉಪನ್ಯಾಸ 
ಕೊಠಡಿಗಳೂ ಮ್ಯೂಸಿಯಂಗಳೂ ಪ್ರಯೋಗಶಾಲೆಗಳೂ ಗ್ರಂಥಾಲಯಗಳೂ ಹೋಸ್ಟೆಲುಗಳೂ 
ಬೋರ್ಡಿಂಗ್ ಮನೆಗಳು ಒಳಪಡುವುದೂ ಹಾಗೂ ಈಗ ಸೊಸೈಟಿಗಳ ಸ್ವಾಧೀನದಲ್ಲಿ ಹಾಗೂ 
ನಿಯಂತ್ರಣೆಯಲ್ಲಿರುವ ವೈದ್ಯಕೀಯ ಕಾಲೇಜಿನಲ್ಲೂ ಆಸ್ಪತ್ರೆಯಲ್ಲೂ ಇರುವ ಎಲ್ಲಾ ಆಸ್ತಿಗಳೂ 
ಹಕ್ಕುಗಳೂ ಅಧಿಕಾರಗಳೂ ಅಧಿಕೃತಗೊಳಿಸುವಿಕೆಗಳೂ ವಿಶೇಷ ಅಧಿಕಾರಗಳೂ 
ಪೀಠೋಪಕರಣಗಳೂ ಸ್ಟೋರ್‌ಗಳೂ ಸಜ್ಜಕರಣೆಗಳೂ ಮೋಟಾರ್ ವಾಹನಗಳೂ ಇತರ 
ವಾಹನಗಳೂ ಕ್ಯಾಶ್ ಬಾಲನ್ನೂ ಮೀಸಲು ಫಂಡೂ ನಿಕ್ಷೇಪಗಳೂ ಪುಸ್ತಕ ಸಾಲಗಳೂ ಇತರ 
ಜಂಗಮ ಹಕ್ಕುಗಳೂ ಹಿತಾಸಕ್ತಿಗಳೂ ಒಳಗೊಳ್ಳುವುದಾಗಿದೆ ; 


( ಡಿ ) “ ಸರಕಾರ ” ಎಂದರೆ ಕೇರಳ ಸರಕಾರ ಎಂದರ್ಥ ; 


( ಇ ) ಗವರ್ನಿಂಗ್ ಕೌನ್ಸಿಲ್‌ ” ಎಂದರೆ ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿಯ 
ಗವರ್ನಿಂಗ್ ಕೌನ್ಸಿಲ್ ಎಂದರ್ಥ ; 

( ಎಫ್ ) ಅಧಿಸೂಚಿತ ಆದೇಶ ” ಎಂದರೆ ಅಧಿಕೃತ ಗಜೆಟ್‌ನಲ್ಲಿ ಅಧಿಸೂಚಿತ 
ಆದೇಶ ಎಂದರ್ಥ ; 


( ಜಿ ) ನಿಗದಿಪಡಿಸಿದ ” ಎಂದರೆ ಈ ಅಧ್ಯಾದೇಶದ ಪ್ರಕಾರ ರಚಿಸಿದ 
ನಿಯಮಗಳಿಂದ ನಿಗದಿಪಡಿಸಿದ ಎಂದರ್ಥ ; 


( ಎಚ್ ) “ ಸೊಸೈಟಿಗಳು ” ಎಂದರೆ ಸಹಕಾರಿ ಆಸ್ಪತ್ರೆ ಸಮುಚ್ಛಯ ಹಾಗೂ 
ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿ ಎಂದರ್ಥ . 

3. ಸೊಸೈಟಿಗಳ ಕಾರ್ಯನಿರ್ವಹಣೆಯನ್ನು ಕಂಟ್ರೋಲ್ ಬೋರ್ಡು ವಹಿಸಬೇಕೆಂದು. 
ಸರಕಾರಕ್ಕೆ ಒಂದು ಅಧಿಸೂಚಿತ ಆದೇಶ ಮುಖೇನ , ವ್ಯಕ್ತಿಗಳ ಒಂದು ನಿಕಾಯವನ್ನು , ಅದರಲ್ಲಿ 
ಹೇಳಲ್ಪಟ್ಟಿರುವ ದಿನಾಂಕದಿಂದ ಸೊಸೈಟಿಗಳ ಕಾರ್ಯನಿರ್ವಹಣೆಯನ್ನು ವಹಿಸುವುದಕ್ಕಾಗಿ 
ನೇಮಿಸಬಹುದಾಗಿದೆ ( ಇನ್ನು ಮುಂದೆ ಕಂಟ್ರೋಲ್ ಬೋರ್ಡು ಎಂದು ಉಲ್ಲೇಖಿಸಲ್ಪಡುವುದು ) 
ಹಾಗೂ ಅದರ ಪ್ರಕಾರ ಪ್ರಸ್ತುತ ಆದೇಶದಲ್ಲಿ ಉಲ್ಲೇಖಿಸಬಹುದಾದಂತಹ ರೀತಿಯಲ್ಲಿ ಸರಕಾರವು 
ಅದನ್ನು ನಿಯಂತ್ರಿಸತಕ್ಕದ್ದು . 


39 


6 


4 . 


3 ನೇ ವಿಭಾಗ ಪ್ರಕಾರ ಹೊರಡಿಸಿದ ಅಧಿಸೂಚಿತ ಆದೇಶದ ಪ್ರಾಬಲ್ಯ.- ( 1 ) 
ಸಂಸ್ಥೆಯ ಕಾರ್ಯನಿರ್ವಹಣೆಯನ್ನು ವಹಿಸುವುದಕ್ಕಾಗಿ ಒಂದು ಕಂಟ್ರೋಲ್ ಬೋರ್ಡನ್ನು 
ನೇಮಿಸುತಾ 3 ನೇ ವಿಭಾಗದ ಕೆಳಗೆ ಒಂದು ಅಧಿಸೂಚಿತ ಆದೇಶವನ್ನು ಹೊರಡಿಸುವಾಗ , 

( ಎ ) ಸಹಕಾರಿ ಆಸ್ಪತ್ರೆ ಸಮುಚ್ಛಯದ ಗವರ್ನಿಂಗ್ ಕೌನ್ಸಿಲಿನ ಅಧ್ಯಕ್ಷರೂ 
ಉಪಾಧ್ಯಕ್ಷರೂ ಇತರ ಸದಸ್ಯರೂ ಬೋರ್ಡ್ ಓಫ್ ಡೈರೆಕ್ಟರ್‌ರವರೂ ವೈದ್ಯಕೀಯ 
ವಿಜ್ಞಾನಗಳ ಅಕಾಡೆಮಿಯ ಗವರ್ನಿಂಗ್ ಕೌನ್ಸಿಲಿನ ಅಧ್ಯಕ್ಷರೂ ಉಪಾಧ್ಯಕ್ಷರೂ ಇತರ 
ಸದಸ್ಯರೂ ಕಾರ್ಯನಿರ್ವಾಹಕ ಸಮಿತಿಯೂ ಒಳಗೊಂಡು ಸಹಕಾರಿ ಆಸ್ಪತ್ರೆ ಸಮುಚ್ಛಯದ 
ಹಾಗೂ ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿಯ ಕಾರ್ಯನಿರ್ವಹಣೆಯ ಹೊಣೆಗಾರಿಕೆಯಿರುವ 
ಎಲ್ಲಾ ವ್ಯಕ್ತಿಗಳೂ ಆ ರೀತಿಯಲ್ಲಿರುವ ಅವರ ಅಧಿಕೃತ ಪದವಿಗಳನ್ನು ತೆರವುಗೊಳಿಸಿರುವುದಾಗಿ 
ಭಾವಿಸತಕ್ಕದ್ದು ; 

( ಬಿ ) ತತ್ಕಾಲದಲ್ಲಿ ಪ್ರಾಬಲ್ಯದಲ್ಲಿರುವ ಯಾವುದೇ ಕಾನೂನಿನಲ್ಲಿ ಏನೇ 
ಅಡಕವಾಗಿದ್ದರೂ , ಸಹಕಾರಿ ಆಸ್ಪತ್ರೆ ಸಮುಚ್ಛಯದ ಗವರ್ನಿಂಗ್ ಕೌನ್ಸಿಲಿನ ಹಾಗೂ 
ಡೈರೆಕ್ಟರ್ ಬೋರ್ಡಿನ , ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿಯ ಗವರ್ನಿಂಗ್ ಕೌನ್ಸಿಲಿನ 
ಹಾಗೂ ನಿರ್ವಾಹಕ ಸಮಿತಿಯ ಎಲ್ಲಾ ಅಧಿಕಾರಗಳನ್ನೂ ಉಪಯೋಗಿಸಲು ಕಂಟ್ರೋಲ್ 
ಬೋರ್ಡಿಗೆ ಮಾತ್ರವೇ ಹಕ್ಕು ಇರುವುದಾಗಿದೆ ; 

( ಸಿ ) ಅಧಿಸೂಚಿತ ಆದೇಶದ ದಿನಾಂಕದಿಂದ ಸೊಸೈಟಿಗಳ ಸಂಸ್ಥೆಯು 
ಕಂಟ್ರೋಲ್ ಬೋರ್ಡಿನ ಅಧೀನದಲ್ಲಿರುವುದೂ , ಆ ರೀತಿಯಲ್ಲಿ ವಹಿಸಿಕೊಂಡ ದಿನಾಂಕದ 
ನಂತರ , ಆದಷ್ಟು ಬೇಗನೆ ಅದರ ಕೆಳಗಿರುವ ಎಲ್ಲಾ ಸೊತ್ತುಗಳೂ ಆಸ್ತಿಗಳೂ ಜಂಗಮ 
ಸ್ಥಾವರಗಳೂ ವ್ಯವಹರಿಸಲ್ಪಡಬಹುದಾದ ಎಲ್ಲಾ ಹಕ್ಕುಗಳೂ ಅದರ ಕೈವಶದಲ್ಲೂ 
ನಿಯಂತ್ರಣೆಯಲ್ಲೂ ತರುವುದಕ್ಕೆ ಅಗತ್ಯವಾಗಬಹುದಾದ ಎಲ್ಲಾ ಕ್ರಮಗಳನ್ನೂ 
ಕೈಗೊಳ್ಳಬಹುದಾಗಿದೆ . 

5. ದುರುದ್ದೇಶದಿಂದ ಮಾಡಲಾದ ಕರಾರುಗಳನ್ನು ರದ್ದುಮಾಡತಕ್ಕದ್ದೆಂದು ಅಥವಾ 
ವ್ಯತ್ಯಾಸಗೊಳಿಸತಕ್ಕದೆಂದು . 4 ನೇ ವಿಭಾಗದಲ್ಲಿ ಅಡಕವಾಗಿರುವ ಉಪಬಂಧಗಳಿಗೆ 
ಭಂಗಬರದಂತೆ , 3 ನೇ ವಿಭಾಗದ ಪ್ರಕಾರದ ಅಧಿಸೂಚಿತ ಆದೇಶವನ್ನು ಹೊರಡಿಸುವುದಕ್ಕಿಂತ 
ಮುಂಚಿತವಾಗಿ ಯಾವುದೇ ಕಾಲಾವಧಿಯಲ್ಲಿ ಸೊಸೈಟಿಗಳು ಹಾಗೂ ಯಾವುದೇ ವ್ಯಕ್ತಿಯು 
ತಮ್ಮೊಳಗೆ ಮಾಡಿಕೊಂಡ ಯಾವುದೇ ಕರಾರು ಅಥವಾ ಒಡ ೦ ಬಡಿಕೆ ಯು 


40 


7 


6 . 


ಉತ್ತಮ ಉದ್ದೇಶದಿಂದ ಉಂಟುಮಾಡಿರುವುದಲ್ಲವೆಂದೋ ಸೊಸೈಟಿಗಳ ಹಿತಾಸಕ್ತಿಗೆ 
ಹಾನಿಕರವಾಗುವುದಾಗಿದೆಯೆಂದೋ ಕಂಟ್ರೋಲ್ ಬೋರ್ಡಿಗೆ ಮನಗಂಡಲ್ಲಿ , ಅದಕ್ಕೆ ಅಂತಹ 
ಕರಾರನ್ನು ಅಥವಾ ಒಡ ೦ ಬಡಿಕೆಯನ್ನು ರದ್ದು ಮಾಡ ಬಹುದಾಗಿದೆ ಅಥವಾ 
ವ್ಯತ್ಯಾಸಗೊಳಿಸಬಹುದಾಗಿದೆ . 

ಸೊತ್ತಿನ ಒಡೆತನ ಹಾಗೂ ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ವಹಿಸಿಕೊಡುವ 
ಕರ್ತವ್ಯ . ( 1 ) 3 ನೇ ವಿಭಾಗದ ಪ್ರಕಾರ ಆದೇಶವನ್ನು ಅಧಿಸೂಚಿಸಿದ ನಂತರ , ಆದಷ್ಟು 
ಬೇಗನೆ ಸಹಕಾರಿ ಆಸ್ಪತ್ರೆ ಸಮುಚ್ಛಯದ ಹಾಗೂ ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿಯ 
ಯಾವುದೇ ಸೊತ್ತಿನ ಒಡೆತನ ಅಥವಾ ಪಾಲನೆ ಅಥವಾ ನಿಯಂತ್ರಣೆ ಇರುವ ಯಾವುದೇ 
ವ್ಯಕ್ತಿಯೂ ಆ ಸೊತ್ತನ್ನು ಕಂಟ್ರೋಲ್ ಬೋರ್ಡಿಗೆ ಅಥವಾ ಕಂಟ್ರೋಲ್ ಬೋರ್ಡು 
ಇದಕ್ಕಾಗಿ ಅಧಿಕೃತಗೊಳಿಸಬಹುದಾದಂತಹ ಯಾವುದೇ ವ್ಯಕ್ತಿಗೆ ವಹಿಸಿಕೊಡತಕ್ಕದ್ದು . 

( 2 ) ಯಾವುದೇ ವ್ಯಕ್ತಿಯೂ , ಈ ಅಧ್ಯಾದೇಶದ ಪ್ರಾರಂಭ ದಿನಾಂಕದಂದು , 
ಆತನ ಹಾಗೂ ಯಾವುದೇ ಸೊಸೈಟಿಯ ತಮ್ಮೊಳಗಿನ ಯಾವುದೇ ಪತ್ರಗಳು ಅಥವಾ ಇತರ 
ಯಾವುದಾದರು ಸಂಪರ್ಕಗಳು ಒಳಗೊಂಡು ಆತನ ಒಡೆತನದಲ್ಲಿರುವುದೋ ಆತನ 
ನಿಯಂತ್ರಣೆಯಲ್ಲಿರುವುದೋ ಆದಂತಹ ಸಂಸ್ಥೆಯೊಂದಿಗೆ ಸಂಬಂಧವಿರುವ ಯಾವುದಾದರು 
ಪುಸ್ತಕಗಳನ್ನು ಅಥವಾ ದಾಖಲೆಗಳನ್ನು ಅಥವಾ ಇತರ ಯಾವುದಾದರು ಪತ್ರಗಳನ್ನು , ತತ್ಕಾಲದಲ್ಲಿ 
ಪ್ರಾಬಲ್ಯದಲ್ಲಿರುವ ಕಾನೂನಿನಲ್ಲಿ ಏನೇ ಅಡಕವಾಗಿದ್ದರೂ , ಅಂತಹ ಪುಸ್ತಕಗಳ ಹಾಗೂ 
ದಾಖಲೆಗಳ ಹಾಗೂ ಇತರ ಯಾವುದಾದರು ಪತ್ರಗಳ ( ಅಂತಹ ಪತ್ರಗಳು ಅಥವಾ ಇತರ 
ಸಂಪರ್ಕಗಳು ಒಳಗೊಂಡು ) ಲೆಕ್ಕವನ್ನು ಕಂಟ್ರೋಲ್ ಬೋರ್ಡಿಗೆ ಮನವರಿಕೆ ಮಾಡಿಸಲು 
ಬಾಧ್ಯಸ್ಥನಾಗಿರುವನು ಹಾಗೂ ಅವುಗಳನ್ನು ಕಂಟ್ರೋಲ್ ಬೋರ್ಡಿಗೋ ಕಂಟ್ರೋಲ್ 
ಬೋರ್ಡು ಇದಕ್ಕಾಗಿ ಜವಾಬ್ದಾರಿ ನೀಡಬಹುದಾದಂತಹ ಯಾವುದೇ ವ್ಯಕ್ತಿಗೆ ನೀಡತಕ್ಕದ್ದು . 

( 3 ) ಸೊಸೈಟಿಗಳ ಎಲ್ಲಾ ಸೊತ್ತುಗಳ ಒಡೆತನವನ್ನು ವಹಿಸುವುದಕ್ಕೆ ಅಗತ್ಯವಾದಂತಹ 
ಎಲ್ಲಾ ಕ್ರಮಗಳನ್ನು ಸರಕಾರ ಕೈಗೊಳ್ಳಬಹುದಾಗಿದೆ . 

ವಿವರಣೆಗಳನ್ನು ನೀಡುವ ಕರ್ತವ್ಯ . 3 ನೇ ವಿಭಾಗದ ಪ್ರಕಾರ ಅಧಿಸೂಚಿತ 
ಆದೇಶದ ದಿನಾಂಕದಿಂದ ಹತ್ತು ದಿವಸಗಳೊಳಗೆ ಅಥವಾ ಇದಕ್ಕಾಗಿ ಸರಕಾರವು 
ಅನುಮತಿಸಬಹುದಾದಂತಹ ಅಧಿಕ ಕಾಲಾವಧಿಯೊಳಗೆ ಸಹಕಾರಿ ಆಸ್ಪತ್ರೆ ಸಮುಚ್ಛಯ 
ಹಾಗೂ ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿಯು , ಈ ಅಧ್ಯಾದೇಶದ ಪ್ರಾರಂಭ 


7 . 


41 


8 


8 . 


ದಿನಾಂಕದಂದು ಆಯಾಯ ಸೊಸೈಟಿಗಳಿಗಿರುವ ಎಲ್ಲಾ ಸೊತ್ತುಗಳ ಹಾಗೂ ಆಸ್ತಿಗಳ 
( ಕಿರು ಪುಸ್ತಕಗಳು , ಹೂಡಿಕೆಗಳು ಹಾಗೂ ಸೊತ್ತುಗಳ ವಿವರಣೆಗಳು ಒಳಗೊಂಡು ) ಹಾಗೂ 
ಆಯಾಯ ಸೊಸೈಟಿಗಳಿಗಿರುವ ಎಲ್ಲಾ ಬಾಧ್ಯತೆಗಳ ಹಾಗೂ ಋಣಗಳ ಹಾಗೂ ಅಂತಹ 
ಪ್ರಾರಂಭ ದಿನಾಂಕದಂದು ಸಂಬಂಧಪಟ್ಟ ಸೊಸೈಟಿಯು ಏರ್ಪಟ್ಟಿರುವ ಪ್ರಾಬಲ್ಯದಲ್ಲಿರುವುದಾದ 
ಎಲ್ಲಾ ಒಡಂಬಡಿಕೆಗಳ ಒಂದು ಪೂರ್ಣ ವಿವರಣೆ ಪಟ್ಟಿಯನ್ನು ಕಂಟ್ರೋಲ್ ಬೋರ್ಡಿಗೆ 
ನೀಡತಕ್ಕದ್ದು . 

ತಪಾಸಣೆಗಿರುವ ಅಧಿಕಾರ ( 1 ) ಯಾವುದಾದರು ಸೊತ್ತು ಅದು , ಸಹಕಾರಿ 
ಆಸ್ಪತ್ರೆ ಸಮುಚ್ಛಯದ ಅಥವಾ ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿಯದ್ದಾಗಿದೆಯೋ ಎಂದು 
ದೃಢಪಡಿಸಬೇಕಾದಂತಹ ಅಗತ್ಯಕ್ಕಾಗಿ ಅಥವಾ ಈ ಅಧ್ಯಾದೇಶದ ಅಥವಾ ಅದರ ಕೆಳಗೆ 
ಉಂಟುಮಾಡಿರುವ ನಿಯಮಗಳಲ್ಲಿ ಉಲ್ಲೇಖಿಸಲ್ಪಟ್ಟಿರುವ ಇತರ ಯಾವುದೇ ಅಗತ್ಯಕ್ಕಾಗಿ , 
ಇದಕ್ಕಾಗಿ ಸರಕಾರವು ಅಧಿಕೃತಗೊಳಿಸಿದ ಯಾವುದೇ ವ್ಯಕ್ತಿಗೆ , 

( ಎ ) ಯಾವುದೇ ನಿವೇಶನಕ್ಕೆ ಪ್ರವೇಶಿಸುವುದಕ್ಕೂ ತಪಾಸಣೆ ಮಾಡುವುದಕ್ಕೂ ; 

( ಬಿ ) ಸಹಕಾರಿ ಆಸ್ಪತ್ರೆ ಸಮುಚ್ಛಯದ ಅಥವಾ ವೈದ್ಯಕೀಯ ವಿಜ್ಞಾನಗಳ 
ಅಕಾಡೆಮಿಯ ಯಾವುದಾದರು ರಿಜಿಸ್ಟರಿನ ಅಥವಾ ದಾಖಲೆಗಳ ಒಡೆತನ ಅಥವಾ ಪಾಲನೆ 
ಅಥವಾ ನಿಯಂತ್ರಣೆ ಇರುವ ಯಾವುದೇ ವ್ಯಕ್ತಿಯೊಡನೆ ಅಂತಹ ರಿಜಿಸ್ಟರ್ ಅಥವಾ 
ದಾಖಲೆಯನ್ನು ಹಾಜರುಪಡಿಸಲು ಅಗತ್ಯಪಡುವುದಕ್ಕೂ , 

( ಸಿ ) ಸಹಕಾರಿ ಆಸ್ಪತ್ರೆ ಸಮುಚ್ಚಯದ ಅಥವಾ ವೈದ್ಯಕೀಯ ವಿಜ್ಞಾನಗಳ 
ಅಕಾಡೆಮಿಯ ಭಾಗವಾಗಿರುವ ಅಥವಾ ಅದರ ಭಾಗವೆಂದು ಹಕ್ಕು ಮಂಡಿಸುವಂತಹ ಯಾವುದೇ 
ಸೊತ್ತಿನ ಒಡೆತನ ಹೊಂದಿದವರಲ್ಲಿ , ಅಂತಹ ಲೆಕ್ಕಗಳನ್ನು ಅಥವಾ ಪುಸ್ತಕಗಳನ್ನು ಅಥವಾ ಇತರ 
ದಾಖಲೆಗಳನ್ನು ಆ ರೀತಿಯಲ್ಲಿ ಅಧಿಕೃತಗೊಳಿಸಲ್ಪಟ್ಟ ವ್ಯಕ್ತಿಗೆ ಸಮರ್ಪಿಸಬೇಕೆಂದು ಅಥವಾ 
ಅಗತ್ಯವಾಗಿದೆಯೆಂದು ನ್ಯಾಯಯುತವಾಗಿ ಆತನು ಭಾವಿಸಬಹುದಾದ ಅಂತಹ ವಿವರಣೆಯನ್ನು 
ಆ ವ್ಯಕ್ತಿಗೆ ನೀಡಬೇಕೆಂದು ಅಗತ್ಯಪಡುವುದಕ್ಕೂ 

( ಡಿ ) ಸಹಕಾರಿ ಆಸ್ಪತ್ರೆ ಸಮುಚ್ಛಯದ ಅಥವಾ ವೈದ್ಯಕೀಯ ವಿಜ್ಞಾನಗಳ 
ಅಕಾಡೆಮಿಯ ನಿಯಂತ್ರಣೆಯಿರುವ ಅಥವಾ ಅದಕ್ಕೆ ಸಂಬಂಧಪಟ್ಟ ಕೆಲಸಕ್ಕೆ ನಿಯೋಗಿಸಿರುವ 
ಯಾವುದೇ ವ್ಯಕ್ತಿಯನ್ನು ವಿಚಾರಣೆ ನಡೆಸುವುದಕ್ಕೂ ಸಂಬಂಧಪಟ್ಟ ಸೊಸೈಟಿಯ ವಿಷಯಗಳಿಗೆ 
ಸಂಬಂಧಿಸಿದ ಯಾವುದಾದರು ಹೇಳಿಕೆಯನ್ನು ನೀಡುವುದಕ್ಕೆ ಆತನಲ್ಲಿ ಅಗತ್ಯಪಡುವುದಕ್ಕೂ 
ಅಧಿಕಾರವಿರುವುದಾಗಿದೆ . 


42 


9 


( 2 ) ( 1 ) ನೇ ಉಪ - ವಿಭಾಗ ಪ್ರಕಾರ ಸರಕಾರವು ಅಧಿಕೃತಗೊಳಿಸಿದ ಯಾವುದೇ 
ವ್ಯಕ್ತಿಯು 1860 ರ ಭಾರತೀಯ ದಂಡಸಂಹಿತಾ ಪ್ರಕ್ರಿಯೆಯ ( 1860 ರ 45 ನೇ ಕೇಂದ್ರ 
ಅಧಿನಿಯಮ ) , 21 ನೇ ವಿಭಾಗದ ಅರ್ಥವ್ಯಾಪ್ತಿಗೊಳಗಿನ ಸಾರ್ವಜನಿಕ ಸೇವಕನೆಂದು 
ಭಾವಿಸತಕ್ಕದ್ದು . 

9. ಸೊಸೈಟಿಗಳಲ್ಲಿನ ಅಧ್ಯಾಪಕರ ಹಾಗೂ ಇತರ ನೌಕರರ ನಿಬಂಧನೆಗಳ 
ನಿರ್ಧರಿಸುವಿಕೆ ( 1 ) 3 ನೇ ವಿಭಾಗದ ಪ್ರಕಾರ ಅಧಿಸೂಚಿತ ಆದೇಶದ ದಿನಾಂಕಕ್ಕಿಂತ 
ನಿಕಟ ಪೂರ್ವದಲ್ಲಿ ಪರಿಯಾರಂ ವೈದ್ಯಕೀಯ ಕಾಲೇಜಿನಲ್ಲಿ ಅಥವಾ ಆಸ್ಪತ್ರೆಯಲ್ಲಿ 
ಉದ್ಯೋಗದಲ್ಲಿರುವ ಅಥವಾ ಅದಕ್ಕೆ ಸಂಬಂಧಪಟ್ಟಿರುವ ಎಲ್ಲಾ ಅಧಿಕಾರಿಗಳು ಹಾಗೂ ಇತರ 
ನೌಕರರು ಅಧಿಸೂಚಿತ ಆದೇಶದ ದಿನಾಂಕದಿಂದ ಆಯಾಯ ವಿಷಯದಂತೆ , ಸೊಸೈಟಿಯ 
ಅಧಿಕಾರಿಗಳು ಅಥವಾ ಇತರ ನೌಕರರು ಆಗುವರು ಹಾಗೂ ಈ ಅಧ್ಯಾದೇಶವನ್ನು 
ಮಂಜೂರುಮಾಡದಿರುತ್ತಿದ್ದಲ್ಲಿ ಆತನು ವಹಿಸಬಹುದಾದಷ್ಟು ಅದೇ ಕಾಲಾವಧಿಯವರೆಗೆ 
ಹಾಗೂ ಅದೇ ಸ ೦ ಬಳ ದೊಂದಿಗೆ ಅದೇ ಷರತ್ತು ಹಾಗೂ ನಿಬಂಧನೆಗಳೊಂದಿಗೆ 
ಉದ್ಯೋಗವನ್ನು ವಹಿಸಬಹುದಾಗಿದೆ . 

( 2 ) ಸಂಸ್ಥೆಗಳು ಒಂದು ಪ್ರೊವಿಡಂಟ್ ಫಂಡ್ , ಸೂಪರ್ ಅನ್ವೇಷನ್ ಫಂಡ್ 
ಅಥವಾ ಇತರ ಯಾವುದಾದರು ಫಂಡನ್ನು , ಅಂತಹ ಸಂಸ್ಥೆಯಲ್ಲಿನ ನೌಕರನಾದ ವ್ಯಕ್ತಿಗೆ 
ಪ್ರಯೋಜನಕಾರಿಯಾಗುವಂತೆ ರೂಪೀಕರಿಸಿದ್ದಲ್ಲಿ , ಈ ಅಧ್ಯಾದೇಶದ ಪ್ರಕಾರ ಅಥವಾ ಅದರ 
ಕೆಳಗೆ ಯಾರ ಸೇವೆಗಳಾಗಿವೆಯೋ ವರ್ಗಾಯಿಸಲ್ಪಟ್ಟಿರುವುದು ಅಂತಹ ಅಧಿಕಾರಿಗೆ ಅಥವಾ 
ಇತರ ನೌಕರರಿಗೆ ಸಂಬಂಧಿಸಿದ ಮೊತ್ತವು ಅಂತಹ ರೀತಿಯಲ್ಲಿರುವ ಪ್ರೊವಿಡಂಟ್ ಫಂಡಿಗೆ 
ಅಥವಾ ಸೂಪರ್ ಅನ್ವೇಷನ್ ಫಂಡಿಗೆ ಅಥವಾ ಇತರ ಯಾವುದಾದರು ಫಂಡಿಗೆ 
ವರ್ಗಾಯಿಸಲ್ಪಟ್ಟ ದಿನಾಂಕದಂದು ಇರುವ ಮೊತ್ತವು ಹಸ್ತಾಂತರಿಸಲ್ಪಡುವುದು ಹಾಗೂ 
ನಿಗದಿಪಡಿಸಿದ ರೀತಿಯಲ್ಲಿ ನಿರ್ವಹಿಸತಕ್ಕದ್ದು . 

ಟಿ . ಬಿ . ಸಾನಟೋರಿಯಂ ಉಳಿಸಿಕೊಳ್ಳುವುದಕ್ಕಿರುವ ವಿಶೇಷ ಉಪಬಂಧ 
( 1 ) ಪರಿಯಾರಂ ಮೆಡಿಕಲ್ ಕಾಲೇಜಿನ ಸಮುಚ್ಛಯದಲ್ಲಿ ಕಾರ್ಯಾಚರಿಸುವ ಟಿ . ಬಿ . 
ಸಾನಟೋರಿಯಂನ್ನು ಕಂಟ್ರೋಲ್ ಬೋರ್ಡು ಮೇಲ್ನೋಟ ವಹಿಸತಕ್ಕದ್ದು ಹಾಗೂ ದಿವಂಗತ 
ಶ್ರೀ ಸಾಮುವಲ್ ಆರೋಣ್ ಸೃಷ್ಟಿಸಿದ 1950 ಜೂನ್ 5 ನೇ ದಿನಾಂಕದ 1950 ರ 812 ನೇ 
ನಂಬ್ರ ದಾಖಲೆಯಲ್ಲಿ ವಿವರಿಸಿರುವ ಪ್ರಕಾರ ಟಿ . ಬಿ . ರೋಗಿಗಳಿಗೆ ಉಚಿತ ಚಿಕಿತ್ಸೆಯನ್ನು 
ನೀಡತಕ್ಕದ್ದು . 


10 . 


G 40 / 2019 / GPC . 


43 


10 


( 2 ) ಈ ಅಧ್ಯಾದೇಶದಲ್ಲಿ ಏನೇ ಒಳಗೊಂಡಿದ್ದರೂ , ( 1 ) ನೇ ಉಪ - ವಿಭಾಗದಲ್ಲಿ 
ಉಲ್ಲೇಖಿಸಲ್ಪಟ್ಟಿರುವ ಟಿ . ಬಿ . ಸಾನಟೋರಿಯಂನ ಸರಿಯಾದ ಆಡಳಿತ ನಿರ್ವಹಣೆಗಾಗಿ 
ಸರಕಾರಕ್ಕೆ ಯುಕ್ತವೆಂದು ತೋರುವ ಅಂತಹ ನಿರ್ದೆಶಗಳನ್ನು ಕಂಟ್ರೋಲ್ ಬೋರ್ಡಿಗೆ 
ನೀಡಬಹುದಾಗಿದೆ . 


11. ತಪ್ಪು ಹೇಳಿಕೆಗಳನ್ನು ನೀಡುವುದಕ್ಕಿರುವ ಶಿಕ್ಷೆ ( 1 ) ಯಾವುದೇ ವ್ಯಕ್ತಿಯು , 


( ಎ ) ಈ ಅಧ್ಯಾದೇಶದ ಪ್ರಕಾರ ಅಥವಾ ಈ ಅಧ್ಯಾದೇಶದ ಕೆಳಗೆ 
ಹೊರಡಿಸಿದಂತಹ ಯಾವುದೇ ಆದೇಶದ ಪ್ರಕಾರ ಯಾವುದಾದರು ಹೇಳಿಕೆಯನ್ನು ನೀಡಲು 
ಅಥವಾ ವಿವರಣೆಯನ್ನು ನೀಡಲು ಅಗತ್ಯಪಡುವಾಗ , ಗಂಭೀರವಾದ ಯಾವುದಾದರು ವಿಷಯದ 
ಕುರಿತು ತಪ್ಪಾದ ಹಾಗೂ ತಪ್ಪೆಂದು ತನಗೆ ತೋರುವ ಅಥವಾ ತಾನು ವಿಶ್ವಸಿಸುವ ಅಥವಾ 
ಸತ್ಯವಾಗಿದೆಯೆಂದು ತಾನು ವಿಶ್ವಸಿಸದ ಯಾವುದೇ ಹೇಳಿಕೆಯನ್ನು ನೀಡುವುದು ಅಥವಾ 
ಯಾವುದೇ ವಿವರವನ್ನು ನೀಡುವುದು ; ಅಥವಾ 

( ) ಈ ಅಧ್ಯಾದೇಶದ ಪ್ರಕಾರ ರಚಿಸಿದ ಯಾವುದಾದರು ಆದೇಶದ ಪ್ರಕಾರ 
ಸಮರ್ಪಿಸಲು ಆತನಲ್ಲಿ ಅವಶ್ಯಪಟ್ಟಿರುವ ಯಾವುದೇ ಪುಸ್ತಕದಲ್ಲೋ ಲೆಕ್ಕದಲ್ಲೋ 
ದಾಖಲೆಯಲ್ಲೋ ರಿಟರ್ನ್ನಲ್ಲೋ ಇತರ ದಾಖಲೆಯಲ್ಲೋ ಮೇಲೆ ಹೇಳಿದ ರೀತಿಯಲ್ಲಿರುವ 
ಯಾವುದಾದರು ಹೇಳಿಕೆಯನ್ನು ನೀಡುವುದಾದಲ್ಲಿ , 

ಮೂರು ವರ್ಷದವರೆಗೆ ಆಗಬಹುದಾದ ಸೆರೆಮನೆವಾಸ ಆಥವಾ ಐದು ಸಾವಿರ 
ರೂಪಾಯಿವರೆಗೆ ಆಗಬಹುದಾದ ದಂಡವನ್ನು ಅಥವಾ ಅವೆರಡನ್ನೂ ಸೇರಿ ವಿಧಿಸಿ 
ಶಿಕ್ಷಿಸಲ್ಪಡತಕ್ಕದ್ದು . 

( 2 ) ಯಾವುದೇ ವ್ಯಕ್ತಿಯು , 

( ಎ ) ಸೊಸೈಟಿಗಳ ಆಸ್ತಿಗಳ ಭಾಗವಾದ ಯಾವುದೇ ಸೊತ್ತಿನ ಮೇಲೆ ಆತನಿಗೆ 
ಸ್ವಾಧೀನವೋ ಅಧೀನವೋ ನಿಯಂತ್ರಣೆಯೋ ಇದ್ದಲ್ಲಿ ಅಂತಹ ಸೊತ್ತನ್ನು ಕಂಟ್ರೋಲ್ 
ಬೋರ್ಡಿನಿಂದ ಕಾನೂನು ಬಾಹಿರವಾಗಿ ಸ್ವಾಧೀನವಿಟ್ಟಿದ್ದಲ್ಲಿ , ಅಥವಾ 

( ಬಿ ) ಸೊಸೈಟಿಗಳ ಆಸ್ತಿಗಳ ಭಾಗವಾದ ಯಾವುದೇ ಸೊತ್ತಿನ ಸ್ವಾಧೀನವನ್ನು 
ಕಾನೂನು ಬಾಹಿರವಾಗಿ ಅರ್ಜಿಸಿದ್ದಲ್ಲಿ , ಅಥವಾ 


44 


11 


( ಸಿ ) ತನ್ನ ಸ್ವಾಧೀನದಲ್ಲೋ ಪಾಲನೆಯಲ್ಲೋ ನಿಯಂತ್ರಣೆಯಲ್ಲೋ ಇರುವಂತಹ 
ಯಾವುದಾದರು ರಿಜಿಸ್ಟರ್ ಅಥವಾ ದಾಖಲೆ ಅಥವಾ ಇತರ ದಸ್ತಾವೇಜನ್ನು ಈ 
ಅಧ್ಯಾದೇಶದ ಪ್ರಕಾರ ಅಧಿಕೃತಗೊಳಿಸಿದ ಯಾವುದಾದರು ವ್ಯಕ್ತಿಗೆ ಹಾಜರುಪಡಿಸುವುದನ್ನು 
ಉದ್ದೇಶಪೂರ್ವಕವಾಗಿ ತಡೆಹಿಡಿಯುವುದೋ ಹಾಜರುಪಡಿಸುವುದರಲ್ಲಿ ಲೋಪವೆಸಗುವುದೋ 
ಮಾಡಿದ್ದಲ್ಲಿ ; ಅಥವಾ 

ಡಿ ) ಅವಶ್ಯಪಡುವಾಗ , ನ್ಯಾಯಯುತವಾದ ಕಾರಣ ಇಲ್ಲದೆ ಯಾವುದಾದರು 
ಲೆಕ್ಕಗಳನ್ನು ಅಥವಾ ಪುಸ್ತಕಗಳನ್ನು ಅಥವಾ ಇತರ ದಾಖಲೆಗಳನ್ನು ಸಮರ್ಪಿಸುವುದರಲ್ಲಿ 
ಲೋಪವನ್ನುಂಟುಮಾಡಿದ್ದಲ್ಲಿ ; 


ಮೂರು ವರ್ಷದ ವರೆಗೆ ಆಗಬಹುದಾದ ಸೆರೆಮನೆವಾಸ ಅಥವಾ ಐದು ಸಾವಿರ 
ರೂಪಾಯಿ ವರೆಗೆ ಆಗಬಹುದಾದ ದಂಡವನ್ನು ಅಥವಾ ಅವೆರಡನ್ನೂ ಸೇರಿ ವಿಧಿಸಿ 
ಶಿಕ್ಷಿಸಲ್ಪಡತಕ್ಕದ್ದು . 


12 . 


13 . 


ಕಾನೂನು ಕ್ರಮಕ್ಕಿರುವ ಪರಿಮಿತಿ . ಯಾವುದೇ ನ್ಯಾಯಾಲಯವು , ಸರಕಾರದ 
ಅಥವಾ ಸರಕಾರವು ಇದಕ್ಕಾಗಿ ಅಧಿಕೃತಪಡಿಸಿದ ಒಬ್ಬ ಅಧಿಕಾರಿಯ ಪೂರ್ವಾನುಮತಿಯಿಲ್ಲದೆ 
ಈ ಅಧ್ಯಾದೇಶದ ಪ್ರಕಾರ ಶಿಕ್ಷೆ ನೀಡಬಹುದಾದ ಒಂದು ಅಪರಾಧವನ್ನು ಪ್ರಶ್ನಿಸತಕ್ಕದ್ದಲ್ಲ . 

ಉತ್ತಮ ವಿಶ್ವಾಸದಿಂದ ಮಾಡಿದ ಕ್ರಮಕ್ಕೆ ಸಂರಕ್ಷಣೆ . ಈ ಅಧ್ಯಾದೇಶದ 
ಪ್ರಕಾರ ಉತ್ತಮ ವಿಶ್ವಾಸದಿಂದ ಮಾಡಿದ ಅಥವಾ ಮಾಡಲು ಉದ್ದೇಶಿಸಿದಂತಹ ಯಾವುದೇ 
ಕ್ರಮಕ್ಕೆ ಸಂಬಂಧಿಸಿ ಯಾವುದೇ ದಾವೆ ಅಥವಾ ಪ್ರೋಸಿಕ್ಯೂಷನ್ ಅಥವಾ ಇತರ ಕಾನೂನು 
ಕ್ರಮಗಳು ಸರಕಾರದ ಅಥವಾ ಕಂಟ್ರೋಲ್ ಬೋರ್ಡಿನ ಅಥವಾ ಅದರ ಯಾವುದಾದರು 
ಸದಸ್ಯನ ಅಥವಾ ಇತರ ಯಾವುದಾದರು ವ್ಯಕ್ತಿಯ ವಿರುದ್ಧ ಹೂಡುವಂತದ್ದಲ್ಲ . 

14. ಅಧ್ಯಾದೇಶದ ಅಧ್ಯಾರೋಹೀ ಪ್ರಭಾವ ಈ ಅಧ್ಯಾದೇಶದ ಉಪಬಂಧಗಳಿಗೆ 
ಅಥವಾ ಅದರ ಕೆಳಗೆ ರಚಿಸಿದಂತಹ ಯಾವುದೇ ನಿಯಮಕ್ಕೆ ಅಥವಾ ಆದೇಶಕ್ಕೆ 
ವಿರುದ್ಧವಾಗಿ ಈ ಅಧ್ಯಾದೇಶದ ಹೊರತಾದ ಇತರ ಯಾವುದೇ ಕಾನೂನಿನಲ್ಲೋ ಈ 
ಅಧ್ಯಾದೇಶ ಹೊರತಾದ ಇತರ ಯಾವುದೇ ಕಾನೂನಿನ ಪ್ರಭಾವದಿಂದಿರುವ ಯಾವುದೇ ಲಿಖಿತ 
ಪತ್ರದಲ್ಲೋ ಏನೇ ಅಡಕವಾಗಿದ್ದರೂ ಪ್ರಭಾವವಿರುವುದಾಗಿದೆ . 


45 


12 


15 . 


ಪ್ರತಿಫಲ ಹಾಗೂ ಖರ್ಚುಗಳ ನೀಡುವಿಕೆ - ಚೇರ್‌ಪರ್ಸನಿಗೆ ಹಾಗೂ ಕಂಟ್ರೋಲ್ 
ಬೋರ್ಡಿನ ಇತರ ಸದಸ್ಯರಿಗೆ ಹಾಗೂ ಸೊಸೈಟಿಗಳ ಕಾರ್ಯನಿರ್ವಹಣಾ ವಿಷಯಗಳಿಗೆ 
ಸಂಬಂಧಿಸಿ ನೇಮಿಸಲ್ಪಡಬಹುದಾದ ಅಥವಾ ಕೆಲಸಕ್ಕೆ ನಿಯೋಗಿಸಲ್ಪಡಬಹುದಾದ ಅಂತಹ ಇತರ 
ಯಾವುದೇ ವ್ಯಕ್ತಿಗಳಿಗೆ ನೀಡಬೇಕಾದಂತಹ ಸಂಬಳ , ಭತ್ಯೆಗಳನ್ನು ಹಾಗೂ ಇತರ ಪ್ರತಿಫಲದಂತಹ 
ಕಾರ್ಯನಿರ್ವಹಣೆಗೆ ಸಂಬಂಧಿಸಿ ಯಥಾಪ್ರಕಾರ ಉಂಟಾಗುವ ಇತರ ಎಲ್ಲಾ ಖರ್ಚುಗಳನ್ನು 
ಸರಕಾರ ನೀಡತಕ್ಕದ್ದು . 

16. ನಿಯಮಗಳನ್ನು ರಚಿಸುವ ಅಧಿಕಾರ ( 1 ) ಸರಕಾರಕ್ಕೆ , ಗಜೆಟ್ ಅಧಿಸೂಚನೆಯ 
ಮೂಲಕ , ಈ ಅಧ್ಯಾದೇಶದ ಉದ್ದೇಶಗಳನ್ನು ಜಾರಿಗೊಳಿಸುವುದಕ್ಕಾಗಿ ನಿಯಮಗಳನ್ನು 
ಉಂಟುಮಾಡಬಹುದಾಗಿದೆ . 


( 2 ) ಈ ಅಧ್ಯಾದೇಶದ ಪ್ರಕಾರ ರಚಿಸಿದಂತಹ ಪ್ರತಿಯೊಂದು ನಿಯಮವನ್ನು , 
ಅದನ್ನು ರಚಿಸಿದ ನಂತರ ಆದಷ್ಟು ಬೇಗನೆ , ವಿಧಾನಸಭೆಯು ಅಧಿವೇಶನದಲ್ಲಿರುವಾಗ , ಅದರ 
ಸಮಕ್ಷದಲ್ಲಿ ಒಂದು ಅಧಿವೇಶನದಲ್ಲಿ ಅಥವಾ ಸತತವಾದ ಎರಡು ಅಧಿವೇಶನಗಳಲ್ಲಿ 
ಒಳಪಡಬಹುದಾದ ಒಟ್ಟು ಹದಿನಾಲ್ಕು ದಿವಸಗಳ ಕಾಲ ಮಂಡಿಸತಕ್ಕದ್ದು ಹಾಗೂ ಆ 
ರೀತಿಯಲ್ಲಿ ಅದನ್ನು ಯಾವ ಅಧಿವೇಶನದಲ್ಲಿ ಮಂಡಿಸಲಾಗುವುದೋ ಆ ಅಧಿವೇಶನ 
ಅಥವಾ ನಿಕಟಾನಂತರದ ಅಧಿವೇಶನವು ಕೊನೆಗೊಳ್ಳುವುದಕ್ಕಿಂತ ಮುಂಚಿತವಾಗಿ ವಿಧಾನಸಭೆಯು 
ಪ್ರಸ್ತುತ ನಿಯಮದಲ್ಲಿ ಮಾರ್ಪಾಟು ಮಾಡುವುದೋ ನಿಯಮವನ್ನು ರಚಿಸಬೇಕಿಲ್ಲವೆಂದು 
ತೀರ್ಮಾನಿಸುವುದೋ ಮಾಡುವುದಾದಲ್ಲಿ ಆ ನಿಯಮಕ್ಕೆ , ಅನಂತರ , ಆಯಾಯ ವಿಷಯದಂತೆ , 
ಆ ರೀತಿ ಮಾರ್ಪಾಟುಗೊಳಿಸಿದ ರೂಪದಲ್ಲಿ ಮಾತ್ರವೇ ಪ್ರಾಬಲ್ಯ ಇರುವುದಾಗಿದೆ ಅಥವಾ 
ಯಾವುದೇ ಪ್ರಾಬಲ್ಯ ಇಲ್ಲದಾಗುವುದಾಗಿದೆ . ಹಾಗಿದ್ದರೂ ಅಂತಹ ಯಾವುದಾದರು 
ಮಾರ್ಪಾಟೋ ರದ್ಧತಿಯೋ ಆ ನಿಯಮದ ಪ್ರಕಾರ ಹಿಂದೆ ರಚಿಸಿದ ಯಾವುದಾದರು 
ವಿಷಯದ ಸಿಂಧುತ್ವಕ್ಕೆ ಭಂಗ ಬರದ ರೀತಿಯಲ್ಲಿ ಆಗಿರತಕ್ಕದ್ದು . 

ತೊಂದರೆಗಳನ್ನು ನೀಗಿಸುವುದಕ್ಕಿರುವ ಅಧಿಕಾರ . ಈ ಅಧ್ಯಾದೇಶದ 
ಉಪಬಂಧಗಳನ್ನು ಕಾರ್ಯಗತಗೊಳಿಸುವುದರಲ್ಲಿ ಯಾವುದೇ ತೊಂದರೆಗಳು ಉಂಟಾಗುವುದಾದಲ್ಲಿ , 
ಸರಕಾರಕ್ಕೆ ಆದೇಶದ ಮೂಲಕ , ಸಂಧರ್ಭವು ಅಗತ್ಯಪಡಿಸುವುದಾದಲ್ಲಿ , ಆ ತೊಂದರೆಯನ್ನು 
ನೀಗಿಸುವುದು ಅವಶ್ಯಕವೆಂದು ಅದಕ್ಕೆ ತೋರುವಂತಹ ಈ ಅಧ್ಯಾದೇಶದ ಉಪಬಂಧಗಳಿಗೆ 
ಅಸಂಗತವಲ್ಲದ ಯಾವುದೇ ಕಾರ್ಯವನ್ನು ಮಾಡಬಹುದಾಗಿದೆ . 


17 . 


46 


13 


18. ರದ್ಧತಿ ಮತ್ತು ರಕ್ಷಣೆ ( 1 ) 2018 ರ ಕೇರಳ ಸಹಕಾರಿ ಆಸ್ಪತ್ರೆ ಸಮುಚ್ಛಯ 
ಹಾಗೂ ವೈದ್ಯಕೀಯ ವಿಜ್ಞಾನಗಳ ಅಕಾಡೆಮಿ ( ಕಾರ್ಯ ನಿರ್ವಹಣೆ ಹಾಗೂ ಆಡಳಿತ 
ನಿರ್ವಹಣೆಯನ್ನು ವಹಿಸಿಕೊಳ್ಳುವಿಕೆ ) ಅಧ್ಯಾದೇಶ ( 2018 ರ 45 ) ವು ಈ ಮೂಲಕ 
ರದ್ದುಗೊಂಡಿರುವುದು . 

( 2 ) ಅಂತಹ ರದ್ಧತಿಯಲ್ಲಿ ಏನೇ ಒಳಗೊಂಡಿದ್ದರೂ , ಪ್ರಸ್ತುತ ಅಧ್ಯಾದೇಶದ 
ಪ್ರಕಾರ ಮಾಡಿದ ಅಥವಾ ಮಾಡಿರುವುದಾಗಿ ಭಾವಿಸಲ್ಪಡುವ ಯಾವುದೇ ಕಾರ್ಯ ಅಥವಾ 
ಕೈಗೊಂಡ ಅಥವಾ ಕೈಗೊಂಡಿರುವುದಾಗಿ ಭಾವಿಸಲ್ಪಡುವ ಯಾವುದೇ ಕ್ರಮವು ಈ ಅಧ್ಯಾದೇಶದ 
ಪ್ರಕಾರ ಮಾಡಿರುವುದಾಗಿ ಅಥವಾ ಕೈಗೊಂಡಿರುವುದಾಗಿ ಭಾವಿಸತಕ್ಕದ್ದು . 


ಪಿ . ಸದಾಶಿವ , 


ರಾಜ್ಯಪಾಲರು . 


47 


Salim A 


Digitally signed by Salim A 
Date : 2021.08.1015 : 45 : 50 
+ 05'30 ' 


